ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು £, ಸುನಿಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ 
| REG 
ಉತ್ತರಿಸುವ ದಿನಾಂಕ 15-02-2022 
ಉತ್ತರಿಸುವ ಸಚಿವರು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
ಅಭವೃದ್ಧಿ ವಿಕಲಚೇತನರ ಹಾಗೂ 'ಹಿರಿಯ. ನಾಗರಿಕರ 
ಸಬಲೀಕರಣ ಸಚೆವರು. 

3 ತ್‌ ಪತ್ತರ 

ಸಂ. 

ಅ) ಕಲಬುರಗಿ ಜಿಲ್ಲೆಯಲ್ಲಿರುವ | ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 3140 ಅಂಗನವಾಡಿ ಕೇಂದ್ರಗಳು ಕಾರ್ಯ 
ಅಂಗನವಾಡಿಗಳ ಸಂಖ್ಯೆ ನಿರ್ವಹಿಸುತ್ತಿವೆ. ಸ್ಪಂತ ಕಟ್ಟಡಗಳಲ್ಲಿ ಮತ್ತು ಖಾಸಗಿ ಬಾಡಿಗೆ ಕಟ್ಟಡದಲ್ಲಿ 
ಎಷ್ಟು ಸ್ಪಂತೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಹಾಗೂ ಇತರೆ ಸರ್ಕಾರಿ ಕಟ್ಟಡಗಳಲ್ಲಿ ನಡೆಯುತ್ತಿರುವ 
ಮತ್ತು ಖಾಸಗಿ ಬಾಡಿಗೆ ಅಂಗನವಾಡಿಗಳ ಜಿಲ್ಲ ಮತ್ತು ತಾಲ್ಲೂಕುವಾರು ವಿವರ ಕೆಛಕಂಡಂತಿದೆ. 
ಕಟ್ಟಡದಲ್ಲಿ ನಡೆಯುತ್ತಿರುವ F ಶಿಶು ಅಭವೈ ಪಹೊರಗಡವ ಸ್ವಂತ] ಶಾಲಾ pe ಇತರೆ 
ಹಾಗೂ ಇತರೆ ಸರ್ಕಾರಿ 3 ಮ ಅಂಗನವಾಡಿ ಕಟ್ಟಡ | ಕಟ್ಟಡ ಕಟ್ಟಡ ಸರ್ಕಾರಿ 
ಕಟಡಗಳಲ್ಲಿ ನಡೆಯುತಿರುವ ಪಸು ಕಗ bec 

£0) ಸ್ರ Rr) 1 ಅಫಜಲಪೂರ 260 - 213 12 27 03 
ಅಂಗನವಾಡಿಗಳ ಸಂಖ್ಯೆ! ತಳಾಡ 471 RUN SETS [lS 
ಎಷ್ಟು ವಿದ್ಯುತ್‌, ನೀರು, 13 ಪಂಚಾ 333 3 38 [5 
ಶೌಚಾಲಯ ವ್ಯವಸ್ಥೆ 4 ಚಿತ್ತಾಪೂರ 283 195 18 43 07 
ಇಡುವ ಅಂಗವ [TE 
ಕಟ್ಟಡಗಳ ಸಂಖ್ಯೆ ಎಷ್ಟು; |! ಷಾವರ್ಗ 353 EE TST 
(ಜಿಲ್ಲೆ ಮತ್ತು (೫ ಸೇಡಂ 318 233 21 45 15 
ತಾಲ್ಲೂಕುವಾರು ' `ಮಾಹತ || ಶೆಹಾಜಾದ 733 CEE TE 
ನೀಡುವುದು) ಒಟ್ಟು 3140 200 135 | 55 $2 


ಸಲಬುರಡಿ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್‌ ಮತ್ತು 
"ನೀರಿನ ವ್ಯವಸ್ಥ ಇರುತ್ತದೆ. ಇನ್ನುಳಿದಂತೆ 223 ಅಂಗನವಾಡಿ ತೇಂದಗಳಲ್ಲಿ 
[ms * ನಮ್ಮಾಣ ಲು ಅನುದಾನ ಮಂಜೂರಾಗಿದ್ದು, 
ಕಾಮಗಾರಿ ಪ್ರಾರಂಭಿಸಬೇಕಾಗಿದೆ. ಜಿಲ್ಲೆ ಮತ್ತು ತಾಲ್ಲೂಕುವಾರು ವಿವರ 
ಕೆಳಕಂಡಂತಿದೆ. 


ತಿಶು ಅಭಿವೃದ್ದಿ 7 ಘೌಚಾಲಯ ಇಲ್ಲದ ವಿದ್ಯುತ್‌ಚ್ಛಕ್ತಿ ನೀರು ಇಲ್ಲದ 
ಸಂ ಯೋಜನೆಯ ಕೇಂದ್ರಗಳು ಇಲ್ಲದ ಕೇಂದ್ರಗಳು 
ಹೆಸರು ಕೇಂದ್ರಗಳು 

ಅಫಜಲಪೂರ 0 0 0 

2 ಆಳಂದ 85 0 0 

3 ಚಿಂಚೋಳಿ 14 0 0 

4 ಚಿತ್ತಾಪೂರ 53 0 0 

5" ಕಲಬುರೆಗೆ ಗ್ರಾ [) [0 [) 

6 ಕಲಬುರಗಿ (ನ್‌ 7 0 [D 

7 ಜೇವರ್ಗ 45 0 0 

[] ಸೇಡಂ 2 [) 0 

9 ಶಹಾಬಾದ 17 0 0 
ಒಟ್ಟು 223 0 0 


ಆ)" 


ರಾಜ್ಯದಲ್ಲಿ ಸ್ವಂತ 
ಕಟಡವಿಲ್ಲದ 
ಅಂಗನವಾಡಿಗಳಿಗೆ 


ವಿದ್ಯುತ್‌ಚ್ಛಕ್ತಿ, ನೀರು ಮತ್ತು 
ಶೌಚಾಲಯ ಪ್ಯವಸ್ಥೆ ಮತ್ತು 
ಸುಸಜ್ಜಿತವಾದ ಅಂಗನವಾಡಿ 
ಕಟ್ಟಡಗಳನ್ನು ನಿರ್ಮಿಸಲು 
ಸರ್ಕಾರ ಕ್ರಮ 
ಜರುಗಿಸುವುದೇ; ಕಾಡಂಚಿನ, 
ಪರಿಶಿಷ್ಟ ಜಾತಿ, ಪರಿಶಿಷ್ಟ 
ವರ್ಗ, ಗಿರಿಜನರ ಮಕ್ಕಳು 
ಬರುವ ಅಂಗನವಾಡಿ 
ಕಟ್ಟಡಗಳಿಗೆ ಆದ್ಯತೆ ನೀಡಿ 


ಸರ್ಕಾರದಿಂದ ಪ್ರತಿವರ್ಷ ಅಂಗನವಾಡಿ ಕಟ್ಟಡಗಳ ನಿರ್ವಹಣೆಗಾಗಿ ಘಟಕ 
ವೆಚ್ಚ ರೂ.1.00 ಲಕ್ಷದಂತೆ ಜಿಲ್ಲಾ ಪಂಚಾಯತ್‌ "ಗಳಿಗೆ ರೂ.10.00 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. 


ಮುಂದುವರೆದು, ಆರ್ಥಿಕ ಇಲಾಖೆಯಿಂದ ನೇರವಾಗಿ ತಾಲ್ಲೂಕು 
ಪಂಚಾಯತ್‌ ಗಳಿಗೆ ಪ್ರತಿವರ್ಷ ರೂ.25.00 ಕೋಟಿಗಳನ್ನು ಅಂಗನವಾಡಿ 
ಕಟ್ಟಡಗಳ ದುರಸ್ಥಿಗಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಸರ್ಕಾರದಿಂದ 
ಸುತ್ತೋಲೆ ಹೊರಡಿಸಿ. ಸ್ವಂತ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಅಂಗನವಾಡಿ 
ಕೇಂದ್ರಗಳಿಗೆ ಶೇ. 100 ರಷ್ಟು ಶೌಚಾಲಯ ವ್ಯವಸ್ಥೆ, ವಿದ್ಯುತ್‌ ಮತ್ತು ಫ್ಯಾನ್‌ 


ಸಂಪರ್ಕ ಒದಗಿಸಲು ಸದರಿ ಅನುದಾನವನ್ನು ವಿನಿಯೋಗಿಸಲು 
ಸೂಚಿಸಲಾಗಿದೆ. | 
ಅಂಗನವಾಡಿ ಕಟ್ಟಡಗಳನ್ನು ನರೇಗಾ ಒಗ್ಗೂಡಿಸುವಿಕೆ, ವಿಶೇಷ ಅಭಿವೃದ್ದಿ 


ಯೋಜನೆ , ನರ್ಬಾಡ್‌ ನ RDF ವಿವಿಧ ಟ್ರಂಚ್‌ ಗಳಡಿ ಮತ್ತು ಇಲಾಖಾ 


ನಿಮಯ ಕಮ | ಅನುದಾನದಿಂದ ನಿರ್ಮಾಣ ಮಾಡಲಾಗುತ್ತಿದೆ. 
ತೆಗೆದುಕೊಳ್ಳಲಾಗಿದೆ; | 
4 ವಿಶೇಷ ಅಭಿವೃದ್ದಿ ಯೋಜನೆ ಮತ್ತು $CSP ಮತ್ತು TSP wಳಿಕೆ 
ಅಮದಾನಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠ ಪಂಗಡ ಹೆಚ್ಚಾಗಿ ವಾಸಿಸುವ 
ಪ್ರದೇಶಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸಲಾಗುತಿದೆ. 
ಇ) ಪ್ರಸ್ತುತ ಎಷ್ಟು ಸ್ವಂತ ಕಳೆದ. ಮೂರು ವರ್ಷಗಳಲ್ಲಿ ಮಂಜೂರಾದ ಅಂಗನವಾಡಿ ಕಟ್ಟಡಗಳ 
° |} ಅಂಗನವಾಡಿ ಕಟ್ಟಡಗಳ ಕಾಮಗಾರಿ ವಿವರ ಈ ಕೆಳಕಂಡಂತಿದೆ. 
ನಿರ್ಮಾಣ ಕಾರ್ಯ ) 
ನಡೆಯುತಿದೆ ಪ್ರಸಕ್ತ ಮಂಜೂರಾದ ಒದಗಿಸಲಾದ 
ಸಾಲಿನಲ್ಲಿ ಎಷ್ಟು ರ ಯೋಜನೆ ವರ್ಷ ಅಂಗನವಾಡಿ ಅನುದಾನ 
ಕಟ್ಟಡಗಳನ್ನು ನಿರ್ಮಿಸಲು || ಕಟ್ಟಡಗಳ ಸಂಖ್ಯೆ | (ಯೂಲಕ್ಷಗಳಲ್ಲಿ 
[U 
ಉದ್ದೇಶಿಸಲಾಗಿದೆ? [y) 
2 ಕಟ್ಟಿಡಗಳ 
1. 2018-19 ನಿರ್ಮಾಣ 3600.00 
ವಿಶೇಷ ಅಭಿವೃದ್ದಿ 
AR, ಇ 999 ಕಟ್ಟಿಡಗಳ 
ಉನ್ನತೀಕರಣ) 
2 2019-20 207 3597.50 
3; ್ಕ 2020-2} ' 393 2000.00 
4. 2018-19 156 685.00 
ನರೇಗಾ 
3 ಒಗ್ಗೂಡಿಸುವ 2015-20 75 57500 
[3 20701 100 505.00 
7. ನ 2019-20 842 1378.00 


ಅನುದಾನ ಈಗಾಗಲೇ 


ಪ್ರಸಕ್ತ ಸಾಲಿನಲ್ಲಿ 567 ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದ್ದು 
ಜಿಲ್ಲೆಗಳಿಗೆ ಬಿಡುಗಡೆಯಾಗಿರುತ್ತದೆ. ವಿವರ ಈ 


ಕೆಳಕಂಡಂತಿದೆ. 
ಮುಂಜಾರಾದ ಒದಗಿಸಲಾದ 
ಸಸಂ ಯೋಜನೆ « ಡೆಗಳ ಅನುದಾನ 
ಸಂಚಿ (ರೂ.ಲಕ್ಷಗಳಲ್ಲಿ) 
ನರೇಗಾ 
. 500.0 
1 ಒಗ್ಗೂಡಿಸುವಿಕ 100 00.00 
ವಿಶೇಷ ಅಭಿವೃದ್ಧ 
2. ೪% 2000.0 
ಯೋಜನೆ 400 000.00 
4 | SCPTSPqe 9 4533 
ಅನುದಾನ 
ಗ್ರಾಮೀಣಾಭಿವೃದ್ದಿ 
4 | ಇಲಾಖೆಯ $CP 58 638.00 
TSP wet 
ಅನುಬಾನ 


ಸಂಖ್ಯೆ: ಮಮಣ 27 ಐಸಿಡಿ 2022 


JL PE 


(ಆಚಾರ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾದ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


